ಕರ್ನಾಟಕ ವಿಧಾನಪರಿಷತ್ತು 


3. ಉತ್ತರಿಸುವ ದಿವಾಂಕ 
ಉತ್ತರಿಸುವ "ಸಚಿವರು, 


: 439(48)) 
: ಶ್ರೀ'ಟಿ.ಎ. ಶರವಣ 

(ವಿಧಾನಸಭೆಯಿಂದ ಚುವಾಯಿತರಾದವರು) 
: 09-03-2020 

: ಮಾನ್ಯ ಪ್ರಾಥಮಿಕ ಮತ್ತು ಪೌಢ 

ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಪ್ರಶ್ನ 


ಉತ್ತರ 


(ಈ): 


ಬ 
ಇಲಾಖೆಗಳಲ್ಲಿ 


ಎಷ್ಟು 
ನೀಡುತ್ತಿದೆ; 


(ಇಲಾಖಾವಾರು ಮಾಹಿತಿ 


' ನೀಡುವುದು] 


ಯೋಜಸೆಯು ಸದ್ಧ! ಪ್ರಸ್ತುತ 93 ಇಲಾಖೆ/ಸೆಂಸ್ಥೆಗಳ ಒಟ್ಟು 1016 ಸೇವೆಗಳನ್ನು ಸಕಾಲ 
ಯೋಜನೆಯಡಿ ಒದಗಿಸಲಾಗುತ್ತದೆ. ಇಲಾಖಾ-ವಾರು ಸೇವೆಗಳ | 


ಮಾಹಿತಿಯನ್ನು ಅನುಬಂಧೆ-1ರಲ್ಲಿ ಒದಗಿಸಲಾಗಿದೆ. 


| ಅರ್ಜಿಗಳು ಯಾವ 
ಸಂಬಂಧಿಸಿದವುಗಳಾಗಿವೆ, 
| ನೀಡುವುದು) 


ಸಕಾಲ. ಸೇವೆಯಲ್ಲಿ 
ತಿರಸ್ಕೆ ತಗೊಂಡ ಅರ್ಜಿಗಳ ಪ್ರಮಾಣ 
ಎಷ್ಟು, ಅತಿ ಹೆಚ್ಚು ತಿರಸ್ಥ ಸ್ಥಿತಗೊಂಡ 
ಮ 
(ಮಾಹಿತಿ 


| ಇಲಾಖೆಗಳಲ್ಲಿ 


ಸ್ವೀಕೃತಿಯು ಯಾವ ಯಾವ 
ಕಂಡುಬರುತ್ತದೆ, 
ಇದಕ್ಕೆ ಕಾರಣಗಳೇನು ಹಾಗೂ ಇದರ 
ನಿವಾರಣೆಗೆ ಅನುಸರಿಸಿದ 
ಮಾರ್ಗೋಪಾಯಗಳೇನು: 


) ಅರ್ಜಿಗಳ | 
ಸ್ವೀಕೃತಿ ಮತ್ತು ಅದಕ್ಕೆ ಪೂರಕವಾಗಿ | 


ಎ 


[ಸಕಾಲ ಅರ್ಜಿಗಳ ಅತಿ. ಕಡಿಮೆ ಸ ಸಕಾಲ ತರಗ ಅತಿ ಕಡಿಮೆ ಸ್ವೀಕೃತಿ ಕಂಡುಬರುವ ] l 


ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ ಹಾಗೂ 1,28,44,450 ಅರ್ಜಿಗಳನ್ನು 
/ ತಿರಸ್ಕ ರಿಸಲಾಗಿದೆ. ಇದರಲ್ಲಿ ಅತಿ ಹೆಚ್ಚು ತಿರಸ್ಕರಿಸಲ್ಪಟ್ಟ ಅರ್ಜಿಗಳು 
ಕಂದಾಯ ಇಲಾಖೆಗೆ (ಎಲ್ಲಾ ರೀತಿಯ ಜಾತಿ ಪ್ರಮಾಣ ಪತ್ರ) 
ಸಂಬಂಧಪಟ್ಟ ಅರ್ಜಿಗಳಾಗಿರುತ್ತವೆ. 


} 
| 


ಸಕಾಲ ಯೋಜನೆಯಡಿ ಇದುವರೆವಿಗೂ ಒಟ್ಟು 21,03,80,819 | 


} 


I 
| 
i 
} 


ಪಟ್ಟಿಯನ್ನು ಅನುಬಂಧ - 2ರಲ್ಲಿ ಒದಗಿಸಲಾಗಿದೆ. 
ಇಲಾಖೆಗಳು ಅರ್ಜಿಗಳನ್ನು ಸಕಾಲ ವ್ಯವಸ್ಥೆ 
ಸ್ವೀಕರಿಸುತ್ತಿರುವುದು ಅರ್ಜಿಗಳ ಸಂಖ್ಯೆ ಕಡಿಮೆಯಾಗಲು ಪ್ರಮುಖ 
ಕಾರಣವಾಗಿದೆ. 

ಅರ್ಜಿಗಳ ಸ್ವೀಕೃತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಸಲುವಾಗೆ ಈ 
ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ.- 

* ನಾಗರೀಕರು ಆನ್‌-ಲೈನ್‌ ಮೂಲಕ ಸೇವೆಗಾಗಿ ಅರ್ಜಿ ಸಲ್ಲಿಸಲು 
; ಅನುವಾಗುವಂತೆ. ಸೇವಾಸಿಂಧು ಯೋಜನೆಯನ್ನು ಜಾರಿಗೆ 


\ 


ಮೀರಿ /' 


H 


ತರಲಾಗಿದೆ. | 


ಮಾನ್ಯ ಸಕಾಲ ಸಚಿವರು ಯೋಜನೆಗೆ ಸಂಬಂಧಿಸಿದಂತೆ | 
ಕಾಲಕಾಲಕ್ಕೆ ಎಲ್ಲೂ ಜಿಲ್ಲಾಧಿಕಾರಿಗಳು, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಹಸೀಲ್ಲಾರರೊಂದಿಗೆ 
ವಿಡಿಯೋ ಸಂವಾದ ಸಭೆ ನಡೆಸಿ ಎಲ್ಲಾ ಹೆಸರಿಸಲಾದ 
ಕಛೇರಿಗಳಲ್ಲಿ ಸೂಚನಾ ಫಲಕಗಳನ್ನು ಅಳವಡಿಸಲು, ಕಡಿಮೆ 
ಸ್ವೀಕೃತಿ ಕಛೇರಿಗಳ ಸಂಖ್ಯೆಯನ್ನು ತಗ್ಗಿಸಲು, ಅವಧಿಮೀರಿ 
ಅರ್ಜಿಗಳ ಬಾಕಿ, ಅರ್ಜಿಗಳನ್ನು ವಿಳಂಬವಾಗಿ ವಿಲೇವಾರಿ | 
ಮಾಡುವುದು, ಅರ್ಜಿಗಳ ತಿರಸ್ಕೃತಿ ಇತ್ಯಾದಿಯನ್ನು ತಡೆಗಟ್ಟಲು /' 
ಸೂಚನೆಗಳನ್ನು; ನೀಡುತ್ತಿರುತ್ತಾರೆ. 

ಜಿಲ್ಲಾಧಿಕಾರಿಗಳು ಪ್ರತಿ ಮಾಹೆ ತಮ್ಮ ಅಧ್ಯಕ್ಷತೆಯಲ್ಲಿ 
ಸೃಜನೆಗೊಂಡಿರುವ ಸಕಾಲ ಸಮನ್ವಯ ಸಮಿತಿ ಸಭೆ ನಡೆಸಿ 
ಜಿಲ್ಲೆಯಲ್ಲಿ ಸಕಾಲ ಯೋಜನೆಯ ಸಮರ್ಪಕ ಅನುಷ್ಠಾನದ ಬಗ್ಗೆ 
ಪರಿಶೀಲಿಸುವಂತೆ ಸೂಚಿಸಲಾಗಿದೆ. 
ತಾಲ್ಲೂಕು ಮಟ್ಟದಲ್ಲಿ. ತಹಸೀಲ್ದಾರರು ತಮ್ಮ ವ್ಯಾಪ್ತಿಯ 
ಹೆಸರಿಸಲಾದ ಕಛೇರಿಗಳ ಪರಿಶೀಲನೆ ನಡೆಸಲು 
ಸೂಚಿಸಲಾಗಿದೆ. | 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಆಗಿಂದಾಗ್ಗೆ ಯೋಜನೆಯ 
ಅನುಷ್ಠಾನದ ಬಗ್ಗೆ ಸಭೆ. ನಡೆಸುತ್ತಾರೆ. 

ಅಲ್ಲದೇ ನಾಗರೀಕರು ಮನೆ ಬಾಗಿಲಿಗೆ ಸರ್ಕಾರದ ಸೇವೆಗಳನ್ನು | 
ತಲುಪಿಸುವ ಉದ್ದೇಶದಿಂದ ಜನಸೇವಕ ಯೋಜನೆಯನ್ನು 
ಬೆಂಗಳೂರಿನ ಟಿ.ದಾಸರಹಳ್ಳಿ, ರಾಜಾಜಿನಗರ, ಮಹದೇವಪುರ 
ಹಾಗೂ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 


| | ಪ್ರಾರಂಭಿಸಲಾಗಿದೆ. | 

| (ಈ) | ಸಕಾಲ ಸೇವೆಯನ್ನು ಸಚಿವಾಲಯಕ್ಕೆ | ಸಚಿವಾಲಯದಲ್ಲಿನ ಅರ್ಜಿಗಳ ವಿಲೇವಾರಿಯು 

| |ವಿಸ್ತರಿಸು ಇರುವ | ವಿಳಂಬವಾಗುತ್ತಿರುವುದು' ಸರ್ಕಾರದ ಗಮನಕ್ಕೆ ಬಂದಿದೆ. ಸಕಾಲ 

ತೊಂದರೆಗಳೇನು; ಯೋಜನೆಯನ್ನು ಸಚಿವಾಲಯಕ್ಕೆ ವಿಸ್ತರಿಸುವ ಕುರಿತು ಕ್ರಮ 

| ಸಚಿವಾಲಯದಲ್ಲಿನ ಅರ್ಜಿಗಳ | ವಹಿಸಲಾಗುತ್ತಿದೆ: 

| ವಿಲೇವಾರಿಯು | 

| Se ಸರ್ಕಾರದ | 
| ಗಮನಕ್ಕೆ ಬಂದಿದೆಯೇ, 


(ಊ) | ಸಕಾಲ ಯೋಜನೆಯು ಜಾರಿ ಪಃ ! 
| ದಶಕ ' ಷಮೀಷಿಸುತ್ತಿರುವಾಗ | ಕೈಗೊಳ್ಳಲಾಗಿದೆ. ಅರ್ಜಿಗಳನ್ನು ಸಕಾಲ ವ್ಯವಸ್ಥೆ ಮೀರಿ 


ಕಾಲ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಅಗತ್ಯ ಕ್ರಮ 


| ಪರಿಣಾಮಕಾರಿಯಾಗಿ 

| ಜಾರಿಯಾಗಿಲ್ಲದಿರುವುದು ಸರ್ಕಾರದ | 
ಗಮನಕ್ಕೆ ಬಂದಿದೆಯೆ; ಇದನ್ನು ಹೆಚ್ಚು 
| ಜನೆಸ್ನೇಹಿಯಾಗಿಸುವಲ್ಲಿ ಇರುವ 
| ತೊಡಕುಗಳೇನು? 


[ ಸ್ವೀಕರಿಸುವುದು, ಅಸಮಂಜಸ ಠಾರಣಗಳಿಗಾಗಿ ಅರ್ಜಿಗಳನ್ನು; 
ತಿರಸ್ಥ ೈರಿಸುವುದು, ಅರ್ಜಿಗಳನ್ನು ಅವಧಿಮೀರಿ ಬಾಕಿ ಉಳಿಸುವುದು 
ಮತ್ತು ವಿಳಂಬವಾಗಿ" ವಿಲೇವಾರಿ ಮಾಡುವುದು. ಇವು! 
| ಯೋಜನೆಯನ್ನು ಜನಸ್ನೇಹಿಯಾಗಿಸುವಲ್ಲಿ ಇರುವ ಪ್ರಮುಖ 

.ತೊಡಕುಗಳಾಗಿವೆ. ಬ 

| ಈ ತೊಡಕುಗಳನ್ನು ನೆವಾರಿಸಲು ಹಾಗೂ ನಾಗರೀಕ ಕೇಂದ್ರಿತ 

ಸೇವೆಗಳನ್ನು ರಾಜ್ಯದ ನಾಗರೀಕರಿಗೆ ತಲುಪಿಸುವ ಉದ್ದೇಶದಿಂದ | 
| | ಸೇವಾಸಿಂಧು (ಆನ್‌-ಲೈನ್‌ ಹಾಗೂ ಸಾಮಾನ್ಯ ಸೇವಾ ಕೇಂದ್ರ ಗಭ ; 
aie “ಸೇವೆಗಾಗಿ ಅರ್ಜಿ ಸಲ್ಲಿಸಿ ಸೇವೆಗಳನ್ನು ಪಡೆಯುವುದು) 
| ಜನಸೇವಕ (ಜನರ ಮನೆ ಬಾಗಿಲಿಗೆ ಸೇವೆಗಳನ್ನು ತಲುಪಿಸುವುದು) ' 

i 


} 
; ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. 


ಸಂಖ್ಯೆ:ಸಿಆಸುಇ ಫ್ಲಿಂ ಎಸ್‌ಎಎಂಎಸ್‌ 2020 


ಸ 

(ಎಸ್‌.ಸುರೇಶ್‌ ಕುಮಾರ್‌) 

' ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


ಸಕಾಲ ಅಧಿನಿಯಮದಡಿ ಸೇರಿಸಿರುವ ಸೇವೆಗಳ ಪಟ್ಟಿ 


[ಕ್ರಸಂ ಇಲಾಖೆಗಳು | ಇರಾಖಿಸಂಕ್ಕಿಗಳು | ಒಟ್ಟು 
1 | | ಸೇವೆಗಳು | 
WN ಬೃಹತ್‌ ಮಹಾನಗರ ಪಕ್‌ | 
| TEES ನಾರು ಸರಬರಾಜು ಮತ್ತ A | 
| ಒಳಚರಂಡಿ ಮಂಡಳಿ, (BWSSB) | | 
| 3.ಮಹಾನಗರಕ ಪಾಲಿಕ Ty! 
ಹಕ ಸವಸ ನ್‌್‌ 
| 35, ನಗರಾಭಿವೃದ್ಧಿ ಅಫಾಖೆ ಗ \ 
i ೪% ಸನಗರಸಥೆ ; 
| | (6 7 ಪಟ್ಟಣ ಪಂಚಾಯಿತಿ ERE 
| ಗಫೌಂಗಳೂರು ಅಭಿವೃದ್ಧಿ ಪ್ರಾಧಕಾರ ಐ.ಎ) [EN 
ಕಚಿಂಗಳೊರು ಪ್ರದಣಾಭಿಷ್ಯದ್ಧ ಪ್ರಾಧಿಕಾರ [ 
| (ಬಿ.ಎಂ.ಆರ್‌.ಡಿ .ಎ) 
ಸಾರಿಗೆ ಇಲಾ | | 
| | ಉತ್ತರ ಪಾರ್ವ ಕರ್ನಾಟಕ ರಸ್ತ ಸಾರಿಗೆ ಸಂಸ್ಥೆ 6 
| 4 ಮ್‌ — 
oN ರಿಗೆ ಖೆ | 12.ಉತ್ತ ಪಶ್ಚಿಮ ಸ್ತ ಸಾರಿ? ಸಂಸ್ಥ 6 
SE ಸಿಗೆ ಸಂಸ್ಥ ಢಎಸನರ ಡಸ) 8] 
1.ಬಿಂಗಳೊರು ಮಹಾನಗರ ಕಸ್ತೆಸರಗಸಂಸ್ಥೆ 4] 
(ಬಿ.ಎಂ.ಟಿ.ಸಿ) 
ಆಹಾರ 
ಸರಬರಾಜು ಮತ್ತು | ಇಲಾಖೆ 
a] : | 
| ಕಾನೂನು ಮಾಪನ ಸ್ತ್ರ ನಾನ ಮಾಸ್‌ ವಾ್‌ ನ್‌ 
RS Na 17ಕಂದಾಹ'ಇರಾಷೆ 4 ] 57 
18.ಅಟಲ್‌'ಜೀ ಜನಸ್ನೇಹೀ ನಿರ್ದೇಶನಾಲಯ p) 
4 | ಕಂದಾಯ ಇಲಾಖೆ p ಗ | 


22. ಪೊಲೀಸ್‌`ಇಲಾಖೆ 


ಒಳಾಡಳಿತ ಇಲಾಖೆ ' |23.ಅಗ್ನಿಶಾಮಕ 

24.ಸೈನಿಕ ಕಲ್ಕಾಣ ಮತ್ತು ಪುನರ್ವಸತಿ ಇಲಾಖೆ 
75. ಪದವ ಪೂರ್ವ ಕ್ಷಣ ಇರಾಖ್‌ 
26.ಸಾರ್ವಜನಿಕ ಶಿಕ್ಷಣ ಇಲಾ 


ಶಿಕ್ಷಣ ಇಲಾಖೆ 


727ಸರ್ಕಾರಿ ಕೇಂದ್ರ ಮುದೆಣಾಲಯ, ಚೆಂಗಳೂರು | 20 


28.ಸಾರ್ವಜನಿಕ ಗಂಥಾಲಯ 4 \ 
29.ಉನ್ನತ ಶಿಕ್ಷಣ - ಕಾಲೇಜು ಶಿಕ್ಷಣ ಇಲಾಖೆ 18 
30ತಾಂತ್ರಿಕ ಶಕ್ಷಣ ಇಲಾಖೆ 


H 


3ವಿಶ್ವ ವಿದ್ಯಾನಿಲಯ ಘಟಕ ಕಾಲೇಜುಗಳು 14 
32.ವಿಶ್ವ ವಿದ್ಯಾನಿಲಯದ ಸ್ನಾತಕೋತ್ತರ ಅಧ್ಯೆಯನ 12 
ವಿಭಾಗ 

33.ವಿಶ್ವ ವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗ 


12 


T_T 


34.ವಿಶ್ವೆ ವಿದ್ಯಾನಿಲಯದ ಹಣಕಾಸು `ವಿಭಾಗೆ J 
35.ವಿಶ್ವ`ಪದ್ಯಾನಲಯದ ತೈಕ್ಷಣ ನಭಾಗೆ 7 
| ಆರೋ ಗ್ರ ಮತ್ತು ಕುಟುಂಬ ಹ ಗ ks e ಟುಂಬ ಕಲ್ಯಾಣ ಇಲಾ M 
ಕಲ್ಯಾಣ ಇಲಾಖೆ ಔಷ ೦ತ್ರಣಾ ಇಲಾ | 
\ 38. ಆಯುಷ್‌ ಇಲಾಖೆ 4 
ಗ್ರಾನೇಣಾಧವೃದ್ಧ ಮತ್ತ 1 39.ಗ್ರಾಮಾಣಾಭವೃದ್ಧಿ ಮತ್ತು ಪಂಚಾಯತ್‌ ಕ್‌ 
8 | ಪಂಚಾಯತ್‌ ರಾಜ್‌ | ಇಲಾಖೆ 
| ಇಲಾಖೆ | 
| 40.ಅಬಕಾರಿ A 
9 ಆರ್ಥಿಕ ಇಲಾಖೆ  141ಕರ್ನಾಟಕ ಸಕಾರಿ ವಿಮಾ: ಇಲಾಖೆ 47 
f ಗಿರ್ದೇಶನಾಲಯ/ಜಿಲ್ಲಾ ವಿಮಾ ಕಛೇರಿಗಳು | 
47 ಕಾರ್ಮಿಕ ಇಲಾಖೆ" 3 
43.ಇ.ಎಸ್‌.ಐ.ಎಸ್‌ ನಿದೇಶನಾಲ 
| 10 ಕಾರ್ಮಿಕ ಇಲಾಖೆ 


್ರಿ ಕಾರ್ಮಿಕ ಕಲ್ಯಾಣ 


717 ಮಜಾ ಮತ್ತ 


ಕಲ್ಯಾಣಾಭಿವೃದ್ಧಿ ಇಲಾಖಿ 


ಪಶು ಸಂಗೋಪನೆ ಮತ್ತು 


'ಹ' 
46.ವಿಕಲ `ಚೀತನ' ಮತ್ತು ಹಿರಿಯನಾಗರೀಕರ 23 


ಸಬಲೀಕರಣ ಇಲಾಖೆ IR p | 
T 


೨೦. ಸಿಂಗೋಪ 


ತ್ತು ಮನನುಗಾರಿಕೆ 


ಮೀನುಗಾರಿಕೆ ಇಲಾಖೆ 
ಇಲಾಖೆ 
5.ಲೋಕೋಪಯೋಗಿ, ಬಂದರು ಮತ್ತು 34 


ಲೋಕೋಪಯೋಗಿ, 
ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ 


| ಒಳನಾಡು ಜಲಸಾರಿಗೆ ಇಲಾಖೆ 
೨೭.ಕರ್ನಾಟಕೆ ರಾಜ್ಯ ಹೆದ್ದಾರಿ ಅಭಿ ೈದ್ಧಿ/ ಶಿಪ್‌ 44 
ವಿಭಾಗಗಳು! ಉಪವಿಭಾಗಗಳು 


53. ಬರದರು ಪತ್ತ ಒಳನಾಡು ಜವಸಾಕಸ I [7 
1 ಇಲಾಖೆ 


15 


ಅರಣ್ಯ, ಪರಿಸರ ಮತ್ತು 
ಜೀವಿಶಾಸ 


13 


| | " 155.ಅರಣ್ವ ಇಲಾಖೆ 31 
[ | § JE ವಾಣಿಜ್ಯ ಮತ್ತು ಕೈಗಾರಿಕೆಗಳ ಇರಾಪ 1 
| 16 | ವಾಣಿಜ್ಯ ಮತ್ತು (57. ಗಣಗಳು ಪ್ತ ಭೊ ವಿಜ್ಞಾನ ನಿಭಾಗ 3 
| ತೈಗಾರಿಕೆಗಳ ಇಲಾಖೆ ke ರಾರ ಕಾಕಾ ಪ ಫರ್‌ಃ ಫೆ ಅಭಿವೃದ್ಧಿ NN 
| 1 |! ಮಂಡಳಿ ) 
r 3 ಪತ್ತ ಇಪ ಇಶಾಪ 3 
j 60 ಕನ್ನಡ ಪತ್ತ ಸಂಸ್ಕೃತಿ ಇಲಾಖೆ a 
| |, | ಕನ್ನಡ. ಸಂಸ್ಕೃತಿ ಮತ್ತು ರಾವರ ಇರಾಖ್‌ 1 
| ವಾರ್ತಾಇಲಾಖೆ' ಮತ್ತು ಸಾರ್ವ್‌ಜನ್‌ ಸಂರ್ಷ್‌ 7 
f | ಇಲಾಖೆ | 
8] ಸಬ್ಧಂದ ಮತ್ತ ಆಡ್‌ತ 75 ಸಿಬ್ಧಂರ ಮತ್ತ ಆಡ್‌ತ ಸುಧಾರಣ ಇರಾಘ |] 
\ ಸುಧಾರಣೆ ಇಲಾಖೆ ! | 
Ta ರಾಜ್ಯ 'ಉಗ್ರಾಣ ನಿಗಮ f | 
೪ | ಸಹಕಾರ ಆಲಾಖೆ ಕೃಷ 'ಮಾಕಾಟ ಇನಾಪ | 
| _[ನಸರನಕ ರಥಗಳ ನವನ ಕ 7 1 
67 ಶೇಷ್ಟೆ ಇಲಾಖೆ” 5 
20 | ತೋಟಗಾರಿಕೆ ಇಲಾಖೆ 08. ತೋಟಗಾರಿಕೆ ಇಲಾಖೆ TT 
69.ವಿ ಶೇ ಶ್ರರಯ್ಯ ಜಲನಿಗಮ ನಿಯಮಿತ ' 4 
| 7 ಭಾಗ್ಯ "ಇರನವ ನಹವ 4 
\ 7ಕಾಡಾ ನಿರ್ದೇಶನಾಲಯ K IN: 
2. | ಜಲಸಂಪನ್ಮೂಲ ಇಲಾಖೆ | 77ಸಾಷನ್‌ ನರಾವ್‌ ನಗ್‌ ನಹವ ——— 
] 73.ಕರ್ನಾಟಕ ನೀರಾವರಿ ನಿಗಮ'ನಿಯಮಿತ | 4 
| 74.ಜಲಸೆಂಪೆನ್ಮೊಲ ಅಭಿವೃದ್ಧಿ ಸಂಸ್ಥೆ 1 ] 
| ೧753 ನಾರಾವಿ ಇರಾಪ್‌ } 3 
76.ಜಲಸೆಂಪೆನ್ನೊಲ ಇಲಾಖೆ | 27 
7s ಸವರನ್‌ ಪತ್ತ [me ಸವನ ಪತ್ತ್‌ 3 
| ಕ್ರೀಡಾ ಇಲಾಖೆ | 
TESS To ಷರ್ಗಗಳ ಕಲ್ಯಾಣ ಇಲಾಖೆ gy 
ಕಲ್ಯಾಣ ಇಲಾಖೆ | (| 
777 ಮಾಹಿತ ತತ್ರಡ 7 ಮಾಜತ ತತ್ರಷ್ಠನ. ಕೃರ ತತ್ರಷ್ಠಾ Ft 
ಚೈವಿಕ ತಂತ್ರಜ್ಞಾನ, ವಿಜ್ಞಾನ | ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಮತ್ತು ತಂತ್ರಜ್ಞಾನ ಇಲಾಖೆ 
80. ವಿದ್ಯುತ್‌ ಪರೀಕ್ಷಣಾಲಯ ಇಲಾ 
j ; ಕಓಬ೦ಗಿಳೂರು ವಿದ್ಯುತ್‌ ಸರಬರಾಜು ಕಂಪನಿ pj 
- ನಿಯಮಿತ 
25 ಇಂಧನ ಇಲಾಖೆ ol [7 


32. ಮಂಗಳೊರು ವಿದ್ಯುತ್‌ ಸರಬರಾಜು 3ಂಸೆ 
ನಿಯಮಿತ 


83. ಗುಲ್ಬರ್ಗ ವಿದ್ಧುತ್‌ ಸರಬರಾಜು ಕಂಪನಿ 
[ನಿಯಮಿತ 


—— 


| f 784 ಹುವ್ಧಕ್ಯ ವದ್ಮತ್‌ ಸರಬರಾಜು ರಪನ ) 
i ನಿಯಮಿತ | | 
| 85. ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು 9 
ಕಂಪನಿ ನಿಯಮಿತ | 
7747 ಷರಾ ಸಷಇರಾಪ 8 
|! 87ಸರ್ನಾಷ ರಾಜ್ಯ ಪುಶಾಷಾ ಪರಿಷತ್ತ | 
ಫ ಎ ಶಿಷ N We ಖ್‌ | 

| 27 ವೈದ್ಯೀಯ ಪಿಕ ಕಕಕರ್ನಾಟಕ ರಾಜ್ಯ ಅರೆ ವೈದಯ ಮಂಡ್‌ 8 
4 89.ಕರ್ನಾಟಕ `ರಾಜ್ಯ 'ಶುಶ್ರೊಷಾ ಪರೀಕ್ಷಾ ಮಂಡಳಿ 5 
— — - — 
| 90.ರಾಜೇವ್‌ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವ 5 
| ವಿದ್ಯಾಲಯ 
738 ಅಲ ಸಂಪ್ಯಾತರ ಕಲ್ಕಾಣ. 191 ನಲ್ಪ ಸಂಪ್ಯಾತರ ಕಲ್ಯಾಣ 5 
ಹಜ್‌ ಮತ್ತು ವಕ್ಸ್‌ 
| 1 ಇಲಾಖೆ | 
| 29 | ಸಮಾಜ ಕಲ್ಯಾಣ ಇಲಾಖೆ |92.ಸಮಾಜ ಕಲ್ಯಾಣ ಇಲಾಖೆ % 

30 | ಘತಲ್ಯಾಭಿವೃದ್ಧಿ, 93.ಕೈಗಾರಿಕಾ ತರಬೇತಿ`'ಮತ್ತು ಉಡ್ಕೋಗ ಇಲಾಖೆ 6 
| ಉದ್ಯಮಶೀಲತೆ ಮತ್ತು _ 
| ಜೀವನೋಪಾಯ ಇಲಾಖೆ K 

| | ಒಣ] 106 | 


tp . 


BT) 


ಸಕಾಲ ಯೋಜನೆಯಡಿ ಇಲಾಖೆಗಳಲ್ಲಿ ಸ್ಮೀಕೃತವಾಗಿರುವ ಅರ್ಜಿಗಳ ಪಟ್ಟಿ 


& 
g 


ಸಂ ಇಲಾಖೆ ಹೆಸರು 
4, 
ಜವಾವಮಾಇತನಗಪ EB 


Ww 


ಕಾಡಾ ನಿರ್ದೇಶನಾಲಯ ——— 


i ಮಾಹಿತಿ ತಂತ್ರಜ್ಞಾನ, ಜ್ಯೀವಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು 


ತಂತ್ರಜ್ಞಾನ ಇಲಾಖೆ 


EE 


| 23 [ಕರ್ನಾಟಕ ಕೊಳಗೇರಿ ಅಭಿವ್ರದ್ದಿಮಂಡಳಿ | 1300 
26: [ಜಲ ಸಂಪನೂಲ ಇಲಾಖೆ 
| 27? |ಯುವಸಬಲೀಕರಣ ಮತ್ತು ಕೀಡ ಇಲಾಖೆ 


| 30 [ಬಲದರುಗಳು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 3003 
3935 
33 [ಕರ್ನಾಟಿಕಸರ್ಕಾರಿವಿಮಾನಿರ್ದೆಶನಾಲಯ | 4696 


35 ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 


36 6630 
ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ 


ಸಕಾಲ ಯೋಜನೆಯಡಿ ಇಲಾಖೆಗಳಲ್ಲಿ ಸ್ಲೀಕೃತವಾಗಿರುವ ಅರ್ಜಿಗಳ ಪಟ್ಟಿ 


p 
ಹೆಚ್ಚುವರಿ ಆಯುಕ್ತಾಲಯ, ಬೇಂಗಳೂರು ಮತ್ತು ಮೈಸೂರು, ಸಿಪಿಐ ' 
| 46 [ಮಂಗಳೂರು ವಿದ್ಯತ್‌ ಸರಬರಾಕಜು ಕಂಪನಿ ನಿಯಮಿತ" | 20626 
[ 48 |ರಾಜ್ಯನೌಕರರ ವಿಮಾ ನಿಗಮ 
[50 ಮೀನುಗಾರಿಕೆ ಮತ್ತು ಪಶುಸಂಗೋಪನೆಇಲಾಖಿ | 2೫7953 
| 52 [ತಾಂತ್ರಿಕ ಶಿಕ್ಷಣ ಇಲಾಖೆ 
| 53 [ಅರಣ್ಯ ಇಲಾಖೆ 
[| 
7 

. [ಮಂಡಳಿ 553 
ಉನ್ನತ ಶಿಕ ಶಿಕ್ಷಣ ಇಲಾಖೆ" 


[a] wm 
[se (0 


5 


ಸ್ಥಳೀಯ ಪ್ರಾಧಿಕಾರ / ಸಾರ್ವಜನಿಕ ಪ್ರಾಧಿಕಾರ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯನ್ನು ಹೊರೆತುಪಡಿಸಿ ಪೌರ ನಿಗಮಗಳು. 


wd jd wy 


p 


wl 
[«-] 


00[00 ~f 
[NN pe Ww 


te 


[2 


ಸಕಾಲ ಯೋಜನೆಯಡಿ ಇಲಾಖೆಗಳಲ್ಲಿ ಸ್ಲೀಕೃತವಾಗಿರುವ ಅರ್ಜಿಗಳ ಪಟ್ಟೆ 


ನ ಮತ್ತು ಭೂಕಂ 


| ಭೂಮಾಪ ದಾಯ ಇಲಾಖೆ 
86 [ಒಳಾಡಳಿತ ಇಲಾಖೆ 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ 


88 [ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


[ವಾಣಿಜ್ಯ ತೆರಿಗೆಣಲಾಬ 


ಒಟ್ಟು 
ಸಿನಕುತಿಗಳು 
530296 


ಇಲಾಖೆ ಹೆಸರು ಸ 


[eye 


Ww 


[3 


12727577 
16095858] 


29131870 


- 9855884 


210380819 


